ಕರ್ನಾಟಕ ವಿಧಾನ ಪರಿಷತ್ತು 


1] ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 804 
2 | ಸದಸ್ಯರ ಹೆಸೆರು ಶ್ರೀ ಎಸ್‌:ರವಿ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ) 
3 | ಉತ್ತರಿಸಬೇಕಾದ ದಿನಾಂಕ 1.03.202೦ 
4 ಉತ್ತರಿಸುವ'ಸಚವರು ಕಂದಾಯೆ ಸಜವರು 
ಕಮ 
ಸಂಖ್ಯ ಪ್ರಶ್ನೆ ಉತ್ತರ 

ಅ) | ರಾಮನಗರ ಮತ್ತು ಬೆಂಗಳೂರು] ಬಾಕ ಇರುವ `ದರನಾಸ್ತ ಘಾರಾಗಳ ನಪಾವಾಕ ಪರಪ ರಾಮನಗರ 
ಗ್ರಾಮಾಂತರ ಜಲ್ಲೆ ವ್ಯಾಪ್ತಿಯಲ್ಲಿ ಜಲ್ಲೆಯಲ್ಲ ಆಂದೋಲನ ಹಮ್ಮಿಕೊಂಡಿದ್ದು, ಇದರಲ್ಲ ೭38 ಪ್ರಕರಣಗಳಲ್ಲ 
ದರಖಾಸ್ತು ಪೌತಿ ಆಂದೋಲನದ | ಹಟ್ಟು 366 ಎಕರೆ 36 ಗುಂಟೆ ಪ್ರದೇಶವನ್ನು ದುರಪ್ತಿಪಡಿಸಲಾಗಿದೆ. 

A ದುರಸ್ತಿಯಾದ | ಸ್ಯಾ ರೀತಿಯಾಗಿ ಬೆಂಗಳೂರು ಗ್ರಾಮಾಂತರ ಜಲ್ಲೆ ವ್ಯಾಪ್ತಿಯಲ್ಲಿ ಒಟ್ಟು 
ಜಮೀನುಗಳೆಷ್ಟು; ಫರ್‌ ಲುಯಣ್ದಿ 
25೨ ಬ್ಲಾಕ್‌ (ಪ್ರಕರಣ)ಗಳನ್ನು ದುರತ್ತಿಪಡಿಸಲಾಗಿದೆ. 

ಆ) |ಏಕ ವ್ಯಕ್ತಿ ಪ್ರಕರಣದಡಿ ಏಕವ್ಯಕ್ತಿ ಪ್ರಕರಣದಡಿ ದುರಸ್ತಿಣೊಂಡ ಮತ್ತು` ಬಾಕ ಇರುವ ಪಕರಣಗಳ ವಿವರ 
ದುರಸ್ಟಿಗೊಂಡ ಜಮೀನುಗಳೆಷ್ಟು: ಜಲ್ಲೆ ಏಕವ್ಯಕ ಪ್ರಕರಣದಡಿ ಏಕವ್ಯೂ ಪ್ರಕರಣದಡಿ ದುರಸ್ತಿಗೆ 
ಇವುಗಳೂ ಖಾಕಿ ಇರುವ ದುರಸ್ತಿಗೊಂಡ ಪ್ರಕರಣಗಳು | ಖಾಕಿ ಇರುವ ಪ್ರಕರಣಗಳು 
ಪ್ರಕರಣಗಳು: ಇದಕ್ಕೆ ಇರುವ [[ ರಾಸ್‌ ಕ ಕ 

[9] 
ಮಾ br ಗ್ರಾಮಾಂತರ 394 164 
ನಾಲಗೆ ಪುದು | ಏಕವ್ಯಕ್ತಿ ಪ್ರಕರಣದಡಿ ಪೋಡಿ ದುರಸ್ತಿ ಪತೆಸಮು ಇರುವ ನಿಯಮಗನು 
ತ ಮನಕ | ಜಮೀನಿನ ಆಕಾರಬಂದು ಮತ್ತು ಪಹಣಿಗಳಲ್ಲ ದಾಖಲಾಗಿರುವ 
jk i ವಿಸ್ತೀರ್ಣ ತಾಜೆಯಾಗಿರಬೇಕು 
ಬಂದಿದೆಯೇ? (ಪೂರ್ಣ 


ಮಾಹಿತಿ ನೀಡುವುದು) 


2) ಪಹಣಿಯ ಕಾಲಂ 3 ಮತ್ತು ೨ ರಲ್ತ್ಪ ನಮೂದಿಸಿರುವ ವಿಸ್ತೀರ್ಣ 
ತಾಳೆಯಾಗಿರಬೇಕು 

3) ಸಂಬಂಧಿಸಿದ ಜಮೀನಿನ ಭೂದಾಖಲೆಗಳು ಲಭ್ಯವಿರಬೇಕು 

4) ಕಂದಾಯ ಇಲಾಖೆಯಿಂದ ನಿಗಧಿತ ನಮೂನೆ 1 ರಿಂದ 5ನ್ನು ಭರ್ತಿ 
ಮಾಡಿ ದೃಢೀಕರಿಸಿ ಭೂಮಾಪನ ಕಛೇರಿಗೆ ಸಲ್ಪಸಬೇಕು. ಮತ್ತು 

5) ವಿಶೇಷ ಸಂಧರ್ಭದಲ್ಲ ಮಾತ್ರ ಏಕವ್ಯಕ್ತಿ ಪ್ರಕರಣದಡಿ ಸಂಬಂಧಿಸಿದ 
ತಹಶೀಲ್ದಾರರ ಪೂರ್ವಾನುಮತಿಯೊಂದಿಗೆ ಮಂಜೂರಿದಾರರ 
ಮಂಜೂರಿ ವಿಸ್ಟೀರ್ಣ ಮತ್ತು ಅನುಭವ ಆಧರಿಸಿ ಕರ್ನಾಟಕ 
ಭೂಕಂದಾಯ ನಿಯಮಗಳು, 1966 ರ ನಿಯಮ 5೦ ರ ಪ್ರಕಾರ 
ಅಳತೆ ಮಾಡಿ ದರಖಾಸ್ತು ಪೋಡಿ ಮಾಡಲಾಗುವುದು 


ಸಂಖ್ಯೆ: ಕಂಇ 45 ಎಸ್‌ಎಸ್‌ಸಿ ೨೦೭೦ 


ಷ್‌ 
ಹ 
(ಆರ್‌. ಅಶೋಕ) 


ಕಂದಾಯ ಸಚಿವರು 


